ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 343 
ಸದಸ್ಯರ ಹೆಸರು ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 15.12.2021 
ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 
ಪ್ರಶ್ನೆ ಉತ್ತರ 
(ಅ) ಕೊಡಗು ಜಿಲ್ಲೆಯಲ್ಲಿ, ಈ ವರ್ಷ ಅಕಾಲಿಕ 
ಮಳೆಯಿಂದಾಗಿ ಕಾಫಿ ಮತ್ತು ಭತ್ತದ ಫಸಲು 
ಸಾಕಷ್ಟು ಹಾನಿಗೊಳಗಾಗಿರುವುದು ಸರ್ಕಾರದ ಬಂದಿದೆ. 


ಗಮನಕ್ಕೆ ಬಂದಿದೆಯೇ: 


(ಆ) ಬಂದಿದ್ದಲ್ಲಿ, ಕೊಡಗು ಜಿಲ್ಲೆಯಲ್ಲಿ ಎಷ್ಟು 
ಕಾಫಿ ಮತ್ತು ಭತ್ತದ ಫಸಲು ಹಾನಿಗೊಳಗಾಗಿದೆ: 
ಹಾಗೂ ಸದರಿ ನಷ್ಟದ ಅಂದಾಜಿನ ಸಂಪೂರ್ಣ 
ವಿವರಗಳೇನು: 


ಕಂದಾಯ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ | 
ಜಂಟಿ ಸರ್ವೆಯ ವರದಿಯನುಸಾರ ಕೊಡಗು 
ಜಿಲ್ಲೆಯಲ್ಲಿ 1,306 ಹೆಕ್ಟೇರ್‌ ಭತ್ತ, 38,500 ಹೆಕ್ನೇರ್‌ 
ಕಾಫಿ ಬೆಳೆ ಹಾನಿಯಾಗಿದೆ. 


(ಇ) ಜಿಲ್ಲೆಯಲ್ಲಿ, ಕಾಫಿ ಮತ್ತು ಭತ್ತದ ಫಸಲು 
ಸಾಕಷ್ಟು ಹಾನಿಗೊಳಗಾಗಿರುವುದರಿಂದ, 
ನಷ್ಠಕ್ಕೊಳಗಾಗಿರುವ ಸಂತ್ರಸ್ತರಿಗೆ ಸರ್ಕಾರ 
ಇದುವರೆಗೆ ಎಷ್ಟು ಪರಿಹಾರ ವಿತರಿಸಿದೆ? 


ಕೊಡಗು ಜಿಲ್ಲೆಯಲ್ಲಿ ರೂ.611.49ಲಕ್ಷ ಇನ್‌ಪುಟ್‌ 
ಸಬ್ಬಿಡಿ ಅನುದಾನವನ್ನು ಬೆಳೆ ಹಾನಿಯಾದ 7,130 
ರೈತರ ಬ್ಯಾಂಕ್‌ ಖಾತೆಗೆ ಜಮೆ ಮಾಡಲಾಗಿದೆ. 


(ಸಂರ್ಪೂಣ ವಿವರ ನೀಡುವುದು) ಪರಿಹಾರ ಪಡೆದಿರುವ ಫಲಾನುಭವಿಗಳ 
ಸಂಪೂರ್ಣ ವಿವರಗಳು 
https://parihara.karnataka.gov.in ಜಾಲ 
ತಾಣದಲ್ಲಿ ಲಭ್ಯವಿದೆ. 

ಕಂಇ 529 ಟಎನ್‌ಆರ್‌ 2021 


ಸ 
i 


ಕಂದಾಯ ಸಚಿವರು 


